CN 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 98(301) 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ)  - 
ಉತ್ತರಿಸುವ ದಿನಾಂಕ 2 01.02.2021 
ಉತ್ತರಿಸುವ ಸಚಿವ 2 ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 
ಸಂ. ಪಶ್ನೆ § ಉತ್ತರ 


ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ 2015ನೇ 
ಸಾಲಿನವರೆಗೆ ಖಾಲಿ ಇರುವ, ಹುದ್ದೆಗಳನ್ನು ಭರ್ತಿ 
ಮಾಡಲು ಸರ್ಕಾರದ: ಅನುಮತಿಯಂತೆ ಶಿಕ್ಷಣ 
ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ 
ಅನುಮೋದನೆಗಾಗಿ ಸಲ್ಲಿಕೆಯಾಗಿರುವ ಪ್ರಸ್ತಾವನೆಗಳ 
ಸಂಖ್ಯೆ ಎಷ್ಟು' (ಪ್ರಾಥಮಿಕ, ಪೌಢ. ಪದವಿಪೂರ್ವ, 


ಪದವಿ ಕಾಲೇಜುಗಳ ವಿವರಗಳೊಡಸನೆ)” 


ಅನುದಾನಿತ ಸಾಲಾ ಮತ್ತು ಪದವಿಪೂರ್ವ 
ಕಾಲೇಜುಗಳಲ್ಲಿ 2015ನೇ ಸಾಲಿನವರೆಗೆ 
ವಿಧನ/ನಿವೃತ್ತಿ/ ರಾಜೀನಾಮೆಯಿಂದ ತೆರವಾದ 
ಹುದ್ದೆಗಳಿಗೆ ಮಾತ್ರ ಸರ್ಕಾರವು ಆರ್ಥಿಕ ಮಿತವ್ಯಯ 
ಆದೇಶವನ್ನು ಸಡಿಲಿಸಿ ಪ್ರೌಢಶಾಲೆಯಲ್ಲಿ 882 ಹಾಗೂ 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಬೋಧಕ 
388+ದೈಹಿಕ ಶಿಕ್ಷಣ ಶಿಕ್ಷಕರ 41 ಹುದ್ದೆಗಳನ್ನು 
ತುಂಬಿಕೊಳ್ಳಲು ಅನುಮತಿ ನೀಡಲಾಗಿದೆ. ಅಂತಹ 


"| ಹುದ್ದೆಗಳನ್ನು ಮಾತ್ರ - ಆಯುಕ್ತಾಲಯದ / 


ನಿರ್ದೇಶನಾಲಯದ ಹಂತದಲ್ಲಿ 
ಅನುಮೋದಿಸಲಾಗುತ್ತಿದೆ. ಇಲ್ಲಿಯವರೆಗೆ 


ಪ್ರೌಢಶಾಲೆಯಲ್ಲಿ ಒಟ್ಟು. 545 ಹುದ್ದೆಗಳನ್ನು ಹಾಗೂ 
ಪದವಿಪೂರ್ವ ಕಾಲೇಜುಗಳಲ್ಲಿ  ಒಟ್ಟಾರೆ.173 
ಹುದ್ದೆಗಳನ್ನು " ಭರ್ತಿಮಾಡಲಾಗಿದ್ದು, ಉಳಿದ 
ಹುದ್ದೆಗಳನ್ನು ಭರ್ತಿಮಾಡಲು ಆರ್ಥಿಕ ಇಲಾಖೆಯ | 
ಆದೇಶ ಸಂ: ಆಇ 157 ವೆಚ್ಚ-8/2020, 
ದಿನಾಂಕ:10.06.2020ರ ಪ್ರಕಾರ ತಾತ್ಕಾಲಿಕ 


ko] 


ನಿರ್ಬಂಧವಿದೆ. 


ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ 340 
ಹುದ್ದೆಗಳನ್ನು ಭರ್ತಿ ಮಾಡಲು ಉನ್ನತ ಶಿಕ್ಷಣ 
ಇಲಾಖೆಯಿಂದ ಆರ್ಥಿಕ ಇಲಾಖೆಯ ಸಹಮತಿಗಾಗಿ 


ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಉನ್ನತಶಿಕ್ಷಣ 


ಇಲಾಖೆಯು ತಿಳಿಸಿರುತ್ತದೆ. 


| ‘8 [300 sಡತಸer ಆರ್ಥಿಕ ಇಲಾಖೆ ಕೋವಿಡ್‌-19ರ ಬಂದಿ ET 
ಆರ್ಥಿಕ ಮಿತಪ್ಯಯದ ಅಡಿ ಅನುಮೋದನೆಗೆ 
ತಡೆಹಿಡಿದಿರುವುದು ಸರ್ಕಾರದ  'ಗಮನ್ಕೆ 
ಬಂದಿದೆಯೇ; 
ಇ [ಹಾಗಿದ್ದಲ್ಲಿ ಸದರ ಮಿತವ್ಯಯವನ್ನು ಸಡಿಲಿಸಿ, ಶಿಕ್ಷಣ ರಾಜ್ಯದ ಆರ್ಥಿಕ ಸ್ಥಿತಿಯು ಸು್ಯತಿಗೆ ಬಂಧ ನಂತರ. 
| ಇಲಾಖೆಯಿಂದ ಬರುವ ಎಲ್ಲ್‌ ಪ್ರಸ್ತಾವನೆಗಳಿಗೂ | ಆರ್ಥಿಕ ಮಿತವ್ಯದ ಆದೇಶವನ್ನು ಹಿಂಪಡೆಯುವ ಬಗ್ಗೆ 
ಯಾವ ಕಾಲಿಮಿತಿಯಲ್ಲಿ ಅನುಮೋದನೆ ಪರಿಶೀಲಿಸಲಾಗುವುದೆಂದು _ ಆರ್ಥಿಕ ಇಲಾಖೆಯು 
ನೀಡಲಾಗುವುದು? ತಿಳಿಸಿರುತ್ತದೆ. 
ಸಂ 46 ವಿಸ್‌ಬಎಸ್‌ 2021 ವಾ ರಾ § oT 


ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ 


ಹಾಗೂ ಸಕಾಲ ಸಚಿವರು 


